ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


: ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
173 


16.02.2022. 


: ಮಾನ್ಯ ಪಶುಸಂಗೋಪನೆ ಸಚಿವರು. 


ಪ್ರೆ ತತ್ತರ 
ಕವಮಕಗ ಮತ್ತು `ಯಾದಗರ ಕಲಬುರಗಿ ಜಕ್ಲಯಲ್ಲ 7 ಗೋಶಾಲೆ ಮತ್ತು "ಯಾದಗಿರಿ ಜಿಲ್ಲೆಯಲ್ಲಿ 5| 
ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಗೋಶಾಲೆಗಳು | ಗೋಶಾಲೆ ಒಟ್ಟು 17 ಗೋಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. 
ಕಾರ್ಯನಿರ್ವಹಿಸುತ್ತಿದೆ; (ವಿವರ ಅನುಬಂಧ-1 ರಲ್ಲಿ ನೀಡಲಾಗಿದೆ) 
(ತಾಲ್ಲೂಕುವಾರು ವಿವರ 
ನೀಡುವುದು). 


ಗೋಹತ್ಯೆ `` ನಿಷೇಧೆ ಕಾಯ್ದೆ `'ಜಾರಿಗೆ 


ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ನಂತರ ರಕ್ಷಿಸಿದ ಗೋವೈೆಗಳ 


ಜಿಲ್ಲೆಯಲ್ಲಿ ಗೋಶಾಲೆಗಳಿಗಾಗಿ ಎಷ್ಟು 


ಎಕರೆ ಜಮೀನು ಸರ್ಕಾರದಿಂದ 
ಮಂಜೂರಾಗಿರುತ್ತದೆ? (ವಿವರ 
ನೀಡುವುದು) 


ಬಂದ ನಂತರ ರಕ್ಷಿಸಿದ ಗೋವುಗಳ | ಸಂಖ್ಯೆ. 

ಸಂಖ್ಯೆ ಎಷ್ಟು; (ವಿವರ! 1 ಯಾದಗಿಂ -0 

ನೀಡುವುದು). 2) ಕಲಬುರ್ಗಿ —159 

ಕಲಬಾರಗ `` ಮತ್ತ `ಯಾದೆಗಿಕ/ಯಾದಗಿನ `ಜಳ್ಲಯಕ್ಲಿ" ಸರ್ಕಾರ" ಗೋಶಾಲೆಯನ್ನು” ತೆರೆಯಲು 


ಯಾದಗಿರಿ ತಾಲೂಕು ರಾಚನಹಳ್ಳಿ ಗ್ರಾಮ, ಸ.ವೆ.ನಂ.85 ರಲ್ಲಿ 25 ಎಕರೆ 
ನಿವೇಶನದ ಮಂಜೂರಾತಿ ಕೋರಿ ಜಿಲ್ಲಾಧಿಕಾರಿ, ಯಾದಗಿರಿ ರವರು 
ಸರ್ಕಾರಕ್ಕೆ (ಕಂದಾಯ ಇಲಾಖೆಗೆ) ಪ್ರಸ್ತಾವನೆ ಸಲ್ಲಿಸಿದ್ದು, ಪರಿಶೀಲನಾ 
ಹಂತದಲ್ಲಿರುತ್ತದೆ. 


ಹಾಗೆಯೇ, ಉಪ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ಕಲಬುರಗಿ 
ರವರು ಸರ್ಕಾರಿ ಗೋಶಾಲೆಯನ್ನು ತೆರೆಯಲು ಜಮೀನು ಕೋರಿ 
ಸಲ್ಲಿಸಿರುವ ಪ್ರಸ್ತಾವನೆಯು ಜಿಲ್ಲಾಧಿಕಾರಿ, ಕಲಬುರ್ಗಿ ಜಿಲ್ಲೆ ರವರ 
ಕಛೇರಿಯಲ್ಲಿ ಪರಿಶೀಲನೆಯಲ್ಲಿರುತ್ತದೆ. 


ಪಸಂಮೀ ಇ-22 ಸಲೆವಿ 2022 - 


ಅನುಬಂಧ -1 
ಕಲಬುರಗಿ ಜಿಲ್ಲೆಯಲ್ಲಿರುವ ಗೋಶಾಲೆಗಳ ವಿವರ 


ಕೆಸಂ1 ತಾಲುಕು ವಿಧಾನಸ ಜಾನುವಾರುಗಳ 
ಶಿಸಂ' ಧಾ ಭೆ ಗೋಶಾಲೆ ಹೆಸರು ಾಮುವಾ ಳ್‌ 
1 ಕಲಬುರಗಿ ಕಲಬುರಗಿ (ದ| | ನಂದಿ ಗೋಶಾಲೆ 233 
2 ಕಲಬುರಗಿ ಕಲಬುರಗಿ (ಉ) ಸಾಮು ಸಮರ್ಥ ಗೋಶಾಲೆ | 232 
3 ಕಲಬುರಗಿ [ಕಲಬುರಗಿ (ಉ | ಪುಣ್ಯಕೋಟಿ ಗೋಶಾಲೆ 150 
4 ಕಲಬುರಗಿ ಕಲಬುರಗಿ (ದ' | ಮಾಧವ ಗೋಶಾಲೆ 110 
5 ಕಲಬುರಗಿ ಕಲಬುರಗಿ (ಉ) | ಸಪ್ತ ಗೋಪರಿಕ್ರಮ ಗೋಶಾಲೆ 36 
6 ಚಿಂಚೋಳಿ ಚಿಂಚೋಳಿ ಜೈರಾಮ ಶಿಕ್ಷಣ ಸಂಸ್ಥೆ 80 
7 ಜೀವರ್ಗಿ ಜೇವರ್ಗಿ ಗೋಮತಿ ಗೊವರ್ಧನ 88 
ಗೊಶಾಲೆ 
8 ಅಳಂದ ಅಳಂದ ಚಂದರಲಾಂಬ ಗೋಶಾಲೆ 32 
9 |ಅಳಂದ ಅಳಂದ ಶ್ರೀ ಸಿದ್ದ ಸುರಭಿ 19 
10 [ಸೇಡಂ [ಸೇಡಂ ನವನೀತ ಗೋಶಾಲೆ 78 
11 ಸೇಡಂ ಸೇಡಂ ಫ್ರೀ ಮಾತಾಮಾಣಿಕೇಶ್ನರಿ 110 
ಗೋಶಾಲೆ ಯಾನಾಗುಂದಿ IR 
12 ಯಡ್ರಮಿ ಜೀವರ್ಗಿ ಸೆಂಚೆಬಸವೇಶ್ವರ ಜನ ಕಲ್ಯಾಣ 44 
ಟ್ರಸ್ಟ್‌ ಆಲೂರು 
13 [SAN ಚಿಂಚೋಳಿ ರೇವಣಸಿದ್ದೆಶ್ನರ ದೇವಸ್ಥಾನ 116 
L ಗೋಶಾಲೆ ರೇವಗಿ ತಾ. ಕಾಳಗಿ 
14 ಕೆಳಗಿ ಚಿಂಚೋಳಿ ಶ್ರೀ ರೇವಣಾಸಿದ್ದೇಶ್ವರ 
| ಗೋಶಾಲೆ ಸಂರಕ್ಷಣಾ ಸೇವಾ 66 
ಸಂಸ್ಥೆ (ರಿ) ರಟಕಲ 
15 ಚಿತ್ತಾಪೂರ ಚಿತ್ತಾಪೂರ ಶ್ರೀ:ಹರಿಪ್ರೀಯಾ ಗೋಶಾಲೆ, 134 
ಕೊಂಚುರು 
16 ಚಿತಾಪೂರ ಚಿತ್ತಾಪೂರ ಶ್ರೀ:ಚ೦ದ್ರಲಾಂಬಾ ಸೇವಾ 
ಸಮೀತಿಗೋ 42 
ವರ್ಧನ ಗೋಶಾಲೆ, ಸನ್ನುತ್ತಿ 
ಯಾದಗಿರಿ ಜಿಲ್ಲೆಯಲ್ಲಿರುವ ಗೋಶಾಲೆಗಳ ವಿವರ 
ಕ್ರ. ತಾಲುಕು ವಿಧಾನ ಸಭೆ ಜಾಮುವಾರುಗಳ 
ಸಂ ಕ್ಷೇತ್ರ ಗೋಶಾಲೆ ಹೆಸರು ಒಟ್ಟಿ ಸ೦ಖ್ಯೆ 
1 ಶ್ರೀ ವಿಶ್ವಮಾತಾ ಗುರುಕುಲ ಗೋಶಾಲೆ, 
_ _ ಭಾರತೀಯ ಗೋವಂಶ ಸಂರಕ್ಷಣೆ ಸಂಸ್ಥೆ, | 
ಶಹಾಪೂರು |ಶಹಾಪೂರು | ನಂದಿಬೆಟ್ಟ ple 1 
(ಹನೋಂದಣಿಯಾಗಿದೆ 
2 ಹನುಮಾನ ಗೋಶಾಲೆ ರಾಚೋಟಿ 
ಯಾದಗಿರಿ ಯಾದಗಿರಿ ವೀರಣ್ಣ ಗುಡಿ ಹತ್ತಿರ ಯಾದಗಿರಿ 90 
(ನೋಂದಣಿಯಾಗಿರುವುದಿಲ) 
3 ತಾಯಿ ತಿಮ್ಮಮ್ಮಾ ಗೋಸಾಕಾಣಿಕೆ 
ಸುರಪುರ ಸುರಪುರ ಕೇಂದ್ರ ಕೊಡೇಕಲ್‌ 30 
(ನೋಂದಣಿಯಾಗಿರುವುದಿಲ್ಲ) 
4 ಶ್ರೀ ಭಗವಾನ ಮಹಾವೀರ ಜೈನ 
ಯಾದಗಿರಿ ಯಾದಗಿರಿ | ಗೋಶಾಲೆ ಯಾದಗಿರಿ 62 
(ನೋಂದಣಿಯಾಗಿರುವುದಿಲ್ಲ) 
5 ಪಾಶ್ವ ಪದ್ಮಾವತಿ ಗೋಶಾಲೆ ಸೈದಾಪೂರ 
ಗುರುಮಿಟಿಕಲ್‌ | ಗುರುಮಿಟಕಲ್‌ | ಸದಚಿಯಾಗಿರುವುದಿಲ" ಪೂ 104 


